ಲಿವಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಬುಧವಾರ, ದಿನಾಂಕ: 17ನೇ ಜುಲೈ, 2019 


ನೀರಿನ ಹಕ್ಕು ಪತ್ರ ನೀಡುವ ಬಗ್ಗೆ 


ಶ್ರೀ ಪ್ರಾಣೇಶ್‌ ಎಂ.ಕೆ. (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 


234 (176) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ;- 


(ಅ) ಕಂದಾಯ ಭೂಮಿಯಲ್ಲಿ ನೀರಿನ ಹಕ್ಕು ಪತ್ರವನ್ನು ಹಾಗೂ ಗ್ರಾಮಠಾಣಾ ಜಾಗಗಳಿಗೆ ನೀರಿನ ಹಕ್ಕು ಪತ್ರವನ್ನು 
ನೀಡುವವರ್ಯಾರು; 


(ಆ) ಗ್ರಾಮ ಪಂಚಾಯಿತಿಗಳೇ ಅಥವಾ ಕಂದಾಯ ಇಲಾಖೆಯೇ; (ವಿವರ ನೀಡುವುದು) 


(ಇ) ನೀರಿನ ಹಕ್ಕು ಪತ್ರ ನೀಡುವ ಬಗ್ಗೆ ಇಲ್ಲಿಯವರೆಗೂ ನೀಡಿದ ಸರ್ಕಾರದ ಆದೇಶಗಳೇನು; (ಪ್ರತಿಗಳನ್ನು ಒದಗಿಸುವುದು) 


(ಈ) ನೀರಿನ ಹಕ್ಕು ಪತ್ರ ನೀಡುವ ವಿಚಾರದಲ್ಲಿ ಸರ್ಕಾರದ ಸ್ಪಷ್ಟ ಆದೇಶವೇನು ? 


